ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


944 


ಕೆರೆಗಳಿವೆ; ಅವುಗಳಲ್ಲಿ 
ಕೆರೆಗಳಿಂದ ಹೂಳೆತ್ತಲಾಗಿದೆ; ಮತ್ತು 


ಎಷ್ಟು 


ಎಷ್ಟು ಕೆರೆಗಳಲ್ಲಿ ಬೀರು 
ಸಂಗ್ರಹಿಸುವ ಕಾರ್ಯಕ್ರಮಗಳನ್ನು 
ಹಮಿಹೊಳ್ಳಲಾಗಿದೆ; ಇನ್ನೂ 


ಮಾಡದೆ ಇರುವ ಕೆರೆಗಳಲ್ಲಿ ವೀರು 
ತುಂಬಿಸುವ 


ಯೋಜನೆಗಳೇನಾದರೂ ಸರ್ಕಾರದ 
ಮುಂದಿದೆಯೆ: ಇದ್ದಲ್ಲಿ ಅವು 
ಯಾವುವು? 


1 
2 ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ್‌ ಅರಳಿ. 
3 ಉತ್ತರಿಸಬೇಕಾದ ದಿನಾ೦ಕ 12.03.2020 
4 ಉತ್ತರಿಸುವವರು ಸಣ್ಣ ನೀರಾವರಿ ಸಚಿವರು 
[ಕ್ರ.ಸಂ "ಪ್ರಶ್ನೆಗಳು ಉತ್ತರಗಳು 
ಬೀದರ್‌ ಜಿಲ್ಲೆಯಲ್ಲಿ ಎಷ್ಟು] ಬೀದರ್‌ ಜಿಲ್ಲೆಯ ಸಣ್ಣ ನೀರಾವರಿ ಇಲಾಖೆಯ 


ವ್ಯಾಪ್ತಿಯಲ್ಲಿ ಒಟ್ಟು 125 ಕೆರೆಗಳಿವೆ. ಇವುಗಳಲ್ಲಿ 56 
ಕೆರೆಗಳನ್ನು ವಿವಿಧ ಲೆಕ್ಕಶೀರ್ಷಿಕೆಯಡಿ ಅಭಿವೃದ್ಧಿ 
ಪಡಿಸಲು ಕೈಗೆತ್ತಿಕೊಳ್ಳಲಾಗಿದೆ. ಇವುಗಳಲ್ಲಿ ಒಟ್ಟು 
15 ಕೆರೆಗಳ ಅಂಗಳದಿಂದ ಹೂಳನ್ನು ತೆಗೆಯಲಾಗಿದೆ. 


ಸಣ್ಣ ನೀರಾವರಿ: ಇಲಾಖೆಯಿಂದ ಯಾವುದೇ 
ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗಳನ್ನು 
ಹಮ್ಮಿಹೊಳ್ಳಲಾಗಿರುವುದಿಲ್ಲ. 


ಜಲಸಂಪನ್ಮೂಲ ಇಲಾಖೆಯಿಂದ ಬಸವಕಲ್ಯಾಣ 


ತಾಲ್ಲೂಕಿನ 7 ಕೆರೆಗಳನ್ನು ಮಾಂಜ್ರಾ ನದಿಗೆ 


| ನಿರ್ಮಿಸಿದ ' ಕೊಂಗಳಿ ಬ್ಯಾರೇಜ್‌ನಿಂದ ನೀರು 


ತುಂಬಿಸುವ ಕಾಮಗಾರಿಯನ್ನು ಕೈಗೊಳ್ಳಲಾಗುತ್ತಿದೆ 
ಹಾಗೂ ಬೀದರ್‌ ತಾಲ್ಲೂಕಿನ 27 ಮತ್ತು ಭಾಲ್ಕಿ 
ತಾಲ್ಲೂಕಿನ 6 ಕೆರೆಗಳನ್ನು ಮಾಂಜಾ ನದಿಗೆ 
ನಿರ್ನಿಸಿರುವ ಚಂದಾಪುರ ಬ್ಯಾರೇಜ್‌ನಿಂದ ನೀರು 
ತುಂಬಿಸಲು ಡಿ.ಪಿ.ಆರ್‌. ಸಿದ್ದಪಡಿಸಲಾಗುತ್ತಿದೆ. 


ಕಡತ ಸ೦ಖ್ಯೆ: MID 15 LCQ 2020 


(ಜೆ.ಸಿ.ಮಾಧುಸ್ವಾಮಿ) 
ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು 
ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರು 


